ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ತು 


ಮಿ 


ಕರ್ನಾಟಕ ವಿಧಾನ ಪರಿಷ 


1533 
ಶ್ರೀ ಎನ್‌.ಎಸ್‌.ಬೋಸರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು) 


19-03-2020 
ಮುಖ್ಯಮಂತ್ರಿಗಳು 


sok 


ಪ್ರ್ನೆ 


ಲ 


ಉತ್ತರೆ 


ಈ ಗರಾಹಷಾನ್ಸ್‌ ರಾಡ್‌ ನಡಾ 
ವತಿಯಿಂದ ನಿರ್ಮಾಣ 
ಆರ್‌ಟಿಪಿಎಸ್‌ 


ನಿಗಮಳಕೆಪಿಸಿ) 
ಮಾಡಿರುವ 
ವೈಟಿಪಿಎಸ್‌ ಸ್‌ನಿಂದ 


ಹಾಗೂ 
ಉತ್ಪತ್ತಿಯಾಗುತ್ತಿರುವ 


ಒಟ್ಟು ವಿದ್ಯುತ್ತಿನ ಪಮಾಣ ಎಷ್ಟು ಈ 


ಯೋಜನೆಗೆ 


ಭೂಸ್ತಾದೀನ 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ವೈ.ಟಿ.ಪಿ.ಎಸ್‌ ಮತ್ತು ಆರ್‌.ಟಿ.ಪಿ.ಎಸ್‌ 


ವಿದ್ಯುತ್‌ ಕೇಂದಗಳಿಂದ ಕಳೆದ ಮೂರು ವರ್ಷಗಳ ಉತ್ಪಾದನೆಯಾದ ವಿದ್ಯುತ್ತಿನ ವಿವರ 
ಕೆಳಕಂಡಂತಿವೆ: 


ಪಡೆದುಕೊಂಡಿರುವ ಭೂಮಿ ಎಷ್ಟು; 


ವರ್ಷ ಷಾದ್‌ ನವಯೂಗಳರ 
ಆರ್‌.ಟಿ.ಪಿ.ಎಸ್‌ (720 ಮೆವ್ಯಾ | ವೈಟಿ.ಪಿ.ಎಸ್‌ (1600 ಮೆವ್ಯಾ 
ಘಟಕ 1-8) ಘಟಕ 1೩2) 

2019-20 7762.51 115.357 
(01.04.2019- 

02.03.2020) 

2018-19 8917.97 791.667 
2017-18 10834.55 996.316 


RTPS ಯೋಜನೆಗಾಗಿ 3126 ಎಕರೆ ಹಾಗೂ ಳTPS ಯೋಜನೆಗಾಗಿ 1125.39 ಎಕರೆ 
ಭೂಮಿಯನ್ನು ಭೂಸ್ಟಾದೀನ ಪಡೆದುಕೊಳ್ಳಲಾಗಿದೆ. 


ಆ) 


ಈ ವಿದ್ಯುತ್‌ ಉತ್ಪಾದೆನೆಯಿಂದ 
ರಾಯಚೂರು ಭಾಗದಲ್ಲಿರುವ ರೈತರಿಗೆ 
ಸಿಕ್ಕಿರುವ ಸೌಲಭ್ಯಗಳೇನು/ ಹಾಗೂ 
ಸ್ಥಳೀಯರಿಗೆ ಸಿಕ್ಕಿರುವ ಉದ್ಯೋಗ ಎಷ್ಟು 
ಶಕ್ತಿ ನಗರದಲ್ಲಿ 'ಫರಿಸ ಸರವನ್ನು ಹಾಡಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


ಈ ವಿದ್ಯುತ್‌ ಉತ್ಪಾದನೆಯಿಂದ ರಾಯಚೂರು ಭಾಗದಲ್ಲಿರುವ RTPS ಯೋಜನೆಯ 
02 ಕುಟುಂಬಗಳಿಗೆ ಹಾಗೂ ೪TPS ಯೋಜನೆಯ 113 ಕುಟುಂಬಗಳ ಭೂ ಸಂತ್ರಸ್ತ ತ್ರಸ್ತರಿಗೆ 
ಉದ್ಯೋಗಾವಕಾಶ ನೀಡಲಾಗಿದೆ. 


ಅರಣ್ಯ ಮತ್ತು ಪರಿಸರ ಇಲಾಖೆಯ ನಿರ್ದೇಶನದಂತೆ, ಆರ್‌ಟಿಪಿಸ್‌ ಯೋಜನಾ 
ಪ್ರದೇಶದಲ್ಲಿ" ಪರಿಸ ಸರವನ್ನು ಕಾಯ್ದುಕೊಳ್ಳಲು 1985 ರಿಂದ 2009-10 ರ ಸಾಲಿನವರೆಗೆ 
ಹಂತ ಹಂತವಾಗಿ ಒಟ್ಟು 388.79 Ha. (960.700 ಎಕರೆಗಳು) ಪ್ರದೇಶದಲ್ಲಿ ಗಿಡ 
ಮರಗಳನ್ನು ಬೆಳೆಸಲಾಗಿದೆ. ಮುಂದುವರೆದಂತೆ, ಆರ್‌ಟಿಪಿಎಸ್‌ ಯೋಜನಾ ಪ್ರದೇಶದಲ್ಲಿ 
ಲಭ್ಯವಿರುವ ಎಲ್ಲಾ ಜಾಗದಲ್ಲಿ ಗಿಡ- ಮರಗಳನ್ನು ನೆಡಲಾಗಿದೆ. 


ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಮಂತ್ರಾಲಯವು ದಿನಾಂಕ 
07.12. 2015ರಂದು ಹೊರಡಿಸಿದ ಗೆಜೆಟ್‌ ನ ಕಂಡಿಕೆ ಎಸ್‌.ಓ.3305ರ ಪ್ರಕಾರ 
ಆರ್‌.ಟಿ.ಪಿ.ಎಸ್‌ ಮತ್ತು ವೈಟಿ.ಪಿ.ಎಸ್‌ ಶಾಖೋತ್ಸನ್ನ ವಿದ್ಯುತ್‌ ಕೇಂದ್ರಗಳ ಕೊಳವೆ 
ಅನಿಲದ ಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ "ತೋಯ್ದ ಸುಣ್ಣದಕಲ್ಲಿನ ಕೊಳವೆ ಅನಿಲ 
ನಿರ್ಗಂಧಕೀಕರಣ ವ್ಯವಸ್ಥೆಯನ್ನು' ಅಳವಡಿಸಲು ಕರ್ನಾಟಕ €-pಂಗಂ| ಮುಖಾಂತರ 
ವೈ.ಟಿ.ಪಿ.ಎಸ್‌  ಆರ್‌ಟೆ.ಹಿ.ಎಸ್‌ "ಕಾಖೋತ್ಸನ್ನ ವಿದ್ಯುತ್‌ ಕೇಂದಕ್ಕೆ ದೇಶಿಯ ಸ್ಪರ್ಧಾತ್ಮಕ 
ಬೆಡಿಂಗ್‌ ಹತ ಟೆಂಡರ್‌ ಅಹ್ವಾನಿಸಲಾಗಿದೆ. 

ಪ್ರಸ್ತುತ ಎರಡೂ ಶಾಖೋತ್ಪನ್ನ ವಿದ್ಯುತ್‌ಕೇಂದ್ರದ ಟೆಂಡರ್‌ಗಳು ಮೌಲ್ಯಮಾಪನದ 
ಪಕ್ರಿಯೆ ಹಂತದಲ್ಲಿರುತ್ತವೆ. 


ಲಿ 


ಥಿ 


ಇ) 


ರಾಯೆಚೊರು”`ಜಿಲ್ಲೆಯಲ್ಲಿ ಕೃಷ್ಣಾ ಹಾಗೂ 
ತುಂಗಭದ್ರಾ ನದಿಗಳು ಇರುವುದರಿಂದ 
ರೈತರ ಪಂಪ್‌ಸೆಟ್‌ಗಳಿಗೆ ದಿನದ 12 ತಾಸು 
ವಿದ್ಯುತ್‌ ಸರಬರಾಜು ಮಾಡಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ರೈತರ ನೀರಾವರಿ ಪಂಪ್‌ ಸೆಟ್‌ ಗಳಿಗೆ ತಾಂತ್ರಿಕ ಅಡಚಣೆಗಳನ್ನು ಹೊರತುಪಡಿಸಿ 
ಹಗಲಿನ ವೇಳೆ 4 ಗಂಟಿಗಳ ಕಾಲ ಹಾಗೂ ರಾತ್ರಿಯ ವೇಳೆ 3 ಗಂಟೆಗಳಂತೆ ಒಟ್ಟು 7 
ಘಂಟೆಗಳ ಕಾಲ 3 ಫೇಸ್‌ ವಿದ್ಯುತ್‌ನ್ನು ವಿವಿಧ ಬ್ಯಾಚ್‌ ಗಳಲ್ಲಿ ಪೂರೈಸಲಾಗುತ್ತಿದೆ. 

ತಾಂತ್ರಿಕ ಸಾಧ್ಯತೆ ಇರುವ ಪ್ರದೇಶಗಳಲ್ಲಿ ಹಗಲಿನ ವೇಳೆಯಲ್ಲಿಯೇ ನಿರಂತರ 7 
ಗಂಟಿಗಳ ಕಾಲ 3 ಫೇಸ್‌ ವಿದ್ಯುತನ್ನು ಕೃಷಿ ಪಂಪ್‌ ಸೆಟ್‌ ಗಳಿಗೆ ಸರಬರಾಜು 
ಮಾಡಲಾಗುತ್ತಿದೆ 


ಸಂಖ್ಯೆ: ಎನರ್ಜಿ 71 ಇಬಿಎಸ್‌ 2020 


